ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2. ಸದಸ್ಯರ ಹೆಸರು 
3. ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


175 (231) 
ಡಾ॥ ವೈ.ಎ. ನಾರಾಯಣಸ್ವಾಮಿ (ಶಿಕ್ಷಕರ ಕ್ಷೇತ್ರ) 
14.12.2021 


ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


— 


ಪ್ರಶ್ನೆ 


ಉತ್ತರ 


ದೇವನಹಳ್ಳಿ ತಾಲ್ಲೂಕಿನಲ್ಲಿ 
ಕೆ.ಐ.ಎ.ಡಿ.ಬ ವತಿಯುಂದ 
ಎಷ್ಟು ಎಕರೆ ಜಮೀನನ್ನು 
ಕೈಗಾರಿಕೆ ಉಪಯೋಗಕ್ಕಾಗಿ 
ನೀಡಲಾಗಿದೆ; 
(ಹೋಬಳಿವಾರು ವಿವರ 
ನೀಡುವುದು) 


ಪಾಳ್ಯ ಕೈಗಾರಿಕಾ ಪ್ರದೇಶಕ್ಷಾಗಿ ಬೆಂಗಳೂರು ಗ್ರಾಮಾಂತರ ಜಲ್ಲೆ, 
ದೇವನಹಳ್ಳಿ ತಾಲ್ಲೂಕು, ಚನ್ನರಾಯಪಟ್ಟಣ ಹೋಬಳಿ, 
ನಾಗನಾಯ್ದನಹಳ್ಳಿ, ಮುದ್ದೇನಹಳ್ಳ, ಹರಳೂರು ಮತ್ತು ಪಹೋಲನಹಳ್ಳಿ 
ಗ್ರಾಮಗಳ 


ಪಾಳ್ಯ, 


1202 ಎಕರೆ ಗುಂಟೆ 


ಭೂಸ್ಥಾಧೀನಪಡಿಸಲು ದಿನಾಂಕ: 15.1.2೦18 ರಂದು ಕೆ.ಐ.ಎ.ಡಿ. ಕಾಯ್ದೆ 


೦5% ವಿಸ್ತೀರ್ಣವನ್ನು 


ಕಲಂ 28(4)ರಡಿ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. 


ಗ್ರಾಮವಾರು ವಿವರ ಈ ಕೆಳಕಂಡಂತಿದೆ :- 


ವಿಸ್ತೀರ್ಣ (ಎ-ಗುಂ) 
ಹೋಬಳಿ ಗ್ರಾಮ ಹ 
ಐನು ಖರಾಬು ಬಾಕಿ 

| | ಪಾಳ್ಯ 197-23 |134-39| 62-24 
ಚನ್ನ | ನಾಗನಾಯ್ದನಹಳ್ಳಿ | 169-17 105-28 | 63-29 
ರಾಯ | ಮುದ್ದೇನಹಳ್ಳಿ 195-01 3೮-15 | 15೨-೭26 
ಪಟ್ಟಣ | ಹರಳೂರು 316-05 |148-27| 167-18 

ಪೋಲನಹಳ್ಳಿ 323-39 168-06 | 155-33 

| ಒಟ್ಟು | 1202-05 | 5S92-35| 609-10 


ಸದರಿ ಜಮೀನಿನ ಪರಿಹಾರ ಪಾವತಿ ಕಾರ್ಯ ಹಾಗೂ 
ಅಭಿವೃದ್ಧಿ ಕಾರ್ಯ ಪ್ರಗತಿಯಛ್ಲಿದೆ. 


(ಆ) | ಸರ್ಕಾರದ ಜಮೀನನ್ನು 
ಖಾಸಗಿ ವ್ಯಕ್ತಿಗಳು 
ದಾಖಲಾತಿಗಳನ್ನು ಸೃಷ್ಟಿಸಿ 
ಅದಕ್ಕೆ ಕೆ.ಐ.ಎ.ಡಿ.ಜಿ. 
ವತಿಯುಂದ ಪರಿಹಾರ 
ಹಣವನ್ನು ಪಡೆದಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಈ ಬಗ್ಗೆ ಎಷ್ಟು 
ಪ್ರಕರಣಗಳು ದಾಖಲಾಗಿವೆ? 
(ವಿವರ ನೀಡುವುದು) 


ಬಂದಿರುವುದಿಲ್ಲ. 


ಸಂಖ್ಯೆ: ಸಿಐ 23೦ ಐಎಪಿ (ಇ) 2೦೦21 


Pp 
(ಮುರು ಸೆ ರೆ) 


ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


